ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ಕಿಯೋನಿಕ್ಸ್‌ ಸಂಸ್ಥೆಯಲ್ಲಿನ ಸೇವೆಗಳ ಬಗ್ಗೆ 
ಶ್ರೀ ಕಾಂತರಾಜ್‌(ಬಿಎಂಎಲ್‌)(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 


29 (213) ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ದಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ಕಿಯೋನಿಕ್ಸ್‌ (Keonics) ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು; ಈ ಸಂಸ್ಥೆಯ ಧ್ಯೇಯೋದ್ದೇಶಗಳೇನು; (ವಿವರವಾದ 
ಮಾಹಿತಿ ಒದಗಿಸುವುದು) 


(ಆ) ಸದರಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರೆಷ್ಟು; (ನೌಕರರ ಹೆಸರು, ಹುದ್ದೆಯ ಪದನಾಮ, ವಿದ್ಯಾರ್ಹತೆ, ವೇತನ 
ಶ್ರೇಣಿ ಹಾಗೂ ಪ್ರಸ್ತುತ ಇವರು ಮಾಸಿಕ ಪಡೆಯುತ್ತಿರುವ ವೇತನದ ಮಾಹಿತಿ ಒದಗಿಸುವುದು) 


(ಇ) ಸದರಿ ಸಂಸ್ಥೆಯು ಕಾಮಗಾರಿ ಹಾಗೂ ಮಾನವ ಶಕ್ತಿ ಸೇವೆ ಪೂರೈಸಲು £77? ಸಃ ಪ್ರಕಾರ 4ಜಿ ವಿನಾಯಿತಿ 
ಪಡೆಯಲಾಗಿದೆಯೇ; ಪಡೆದಿದ್ದರೆ ಯಾವ ಯಾವ ಕಾಮಗಾರಿ/ಸೇವೆಗಳಿಗೆ ಪಡೆಯಲಾಗಿದೆ; (ವಿವರವಾದ ಮಾಹಿತಿ 
ಒದಗಿಸುವುದು) 


(ಈ) ಸದರಿ ಸಂಸ್ಥೆಯು ನೀಡುತ್ತಿರುವ ಸೇವೆಗಳು ಯಾವುವು; ಇವುಗಳಿಗೆ ಸಂಸ್ಥೆಯು ಪಡೆಯುತ್ತಿರುವ ಸೇವಾ ಶುಲ್ಮವೆಷ್ಟು; 
(ವಿವರವಾಗಿ ಸೇವಾವಾರು ಸಂಪೂರ್ಣ ಮಾಹಿತಿ ಒದಗಿಸುವುದು) 


(ಉ) ಈ ಸಂಸ್ಥೆಯಲ್ಲಿ ಇಲ್ಲಿಯವರೆಗೆ ನೋಂದಾಯಿಸಿ (EMPLAMENT) ಕೊಂಡಿರುವ NG೦/FIRM ಹಾಗೂ ಸಂಸ್ಥೆಗಳಾವುವು; 
ಇವುಗಳು ನೀಡುವ ಸೇವೆಗಳಿಗೆ ಸಂಸ್ಥೆ ನೀಡುವ ಸೇವಾ ಶುಲ್ಕವೆಷ್ಟು? (ವಿವರವಾದ ಮಾಹಿತಿ ಒದಗಿಸುವುದು) 


